ಕರ್ನಾಟಕ ರಾಜ್ಯಪತ್ರ 


- 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಡಿಸೆಂಬರ್ ೨೭, ೨೦೧೨ ( ಪುಷ್ಯ ೬ , ಶಕ ವರ್ಷ ೧೯೩೪) 


ಸಂಚಿಕೆ ೫೧ 


ಭಾಗ - ೫ | 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ನಮೂನೆ- 1 


(ನಿಯಮ - 9) 
ಆಯುಕ್ತರ ಕಛೇರಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ಬೆಂಗಳೂರು 

ಅಧಿಸೂಚನೆ 

ದಿನಾಂಕ 27 - 07 - 2012 
ಶ್ರೀಮತಿ ನರಸಮ್ಮ , ಪೌರ ಕಾರ್ಮಿಕರು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇಲ್ಲಿ ಪರಿಸರ ಅಧಿಕಾರಿ (ಕಾಟನ್‌ಪೇಟೆ) 
ಇವರ ಕಾರ್ಯಾಲಯದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು ಇವರ ಹೆಸರನ್ನು ಎನ್ . ಗಾಯತ್ರಿ ಎಂದು ಬದಲಾವಣೆ ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 


ಆಯುಕ್ತರು, 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, 


P . D . c /n103 


ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ, ಮೈಸೂರು, 

ಅಧಿಸೂಚನೆ 
ಸಂಖ್ಯೆಆಡಳಿತ/ ಅ/ 14278/ 2012, ದಿನಾಂಕ : 05.12.2012. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಮೈಸೂರು ಘಟಕದಲ್ಲಿ ಹೊಸದಾಗಿ ಕೋರ್ಟ್ ಮ್ಯಾನೇಜರ್ ಎಂಬ ತಾತ್ಕಾಲಿಕ ಹುದ್ದೆಯನ್ನು 
ಸೃಜಿಸಲಾಗಿದ್ದು, ಅವರಿಗೆ ಸಹಾಯಕ ಸಿಬ್ಬಂದಿಯಾಗಿ ಶೀಘ್ರಲಿಪಿಗಾರರು, ಪ್ರಥಮ ದರ್ಜೆ ಸಹಾಯಕರು, ಬೆರಳಚ್ಚುಗಾರರು ಮತ್ತು ಸೇವಕರ ತಾತ್ಕಾಲಿಕ 
ಹುದ್ದೆಗಳನ್ನು ಸೃಜಿಸಲಾಗಿರುತ್ತದೆ. ಆದುದರಿಂದ, ಕೋರ್ಟ್ ಮ್ಯಾನೇಜರ್ ಹುದ್ದೆಯ ಸಹಾಯಕ ಹುದ್ದೆಗಳಾದ ಶೀಘ್ರಲಿಪಿಗಾರರು ಮತ್ತು ಬೆರಳಚ್ಚುಗಾರ 
ತಾತ್ಕಾಲಿಕ ಹುದ್ದೆಗಳನ್ನು ಈ ಕೆಳಕಂಡ ಷರತ್ತು ಹಾಗೂ ನಿಬಂಧನೆಗಳಿಗೆ ಒಳಪಟ್ಟಂತೆ ನೇಮಕಾತಿ ಮಾಡಲು, ಅರ್ಹ ಅಭ್ಯರ್ಥಿಗಳಿಂದ ಈ 
ಅಧಿಸೂಚನೆಯ ಜೊತೆ ಲಗತ್ತಿಸಿರುವ ಅರ್ಜಿ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ : 06.12.2012 ಪೂರ್ವಾಹ್ನ 10 - 00 ಗಂಟೆ 
ಅರ್ಜಿಗಳನ್ನು ಸಲ್ಲಿಸಲು ಕಡೆಯ ದಿನಾಂಕ : 05.01.2013 ಅಪರಾಹ್ನ 05 -00 ಗಂಟೆ 

ಶೀಘ್ರಲಿಪಿಗಾರರು: 
ಖಾಲಿ ಹುದ್ದೆ - 01 
ಮೂಲ ವೇತನಃ ರೂ .7275 / - , ಸಂಚಿತ ವೇತನ ( Gross Salary ) ರೂ .11 ,755 / 


( ೧೭೨೫) 


೧೭೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


ಭಾಗ - ೫ 


ಹುದ್ದೆಯ ವರ್ಗಿಕರಣ : 


ಮೀಸಲಾತಿ 


ಇತರೆ | ಮಹಿಳೆ | ಗ್ರಾಮೀಣ 


ಮಾ . ಸೈ 


| 


ಕ. ಮಾ . ಅ 


ಯೊ . ನಿ. ಅ 


ಅಂ . ಅ 


| ಒಟ್ಟು 


ಪ . ಪಂಗಡ 


- 


| 


01 


01 


- 


01 


- 


01 


ವಿದ್ಯಾರ್ಹತೆ : ಎಸ್ . ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ 
ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತು ಶೀಘ್ರಲಿಪಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು 
ಸ್ವೀಕರಿಸಲು ನಿಗದಿಪಡಿಸಿರುವ ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 

ಆಯ್ಕೆಯ ವಿಧಾನ : ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು ನಿಮಿಷ ಒಂದಕ್ಕೆ 120 ಪದಗಳ ದರದಲ್ಲಿ 
05 ನಿಮಿಷಗಳ ಉಕ್ತಲೇಖನವನ್ನು ತೆಗೆದುಕೊಂಡು, ಉಕ್ತಲೇಖನವನ್ನು 45 ನಿಮಿಷಗಳಲ್ಲಿ ಅನುಲಿಪಿ ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ 
ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 

ಟಿಪ್ಪಣಿ : ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು , ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು 
ಪಡೆಯಬೇಕು ಮತ್ತು ಸಂದರ್ಶನವು 05 ಅಂಕಗಳನ್ನೊಳಗೊಂಡಿರುತ್ತದೆ . 


2 . ಬೆರಳಚ್ಚುಗಾರರು : 

ಖಾಲಿ ಹುದ್ದೆ - 01 
ಮೂಲ ವೇತನಃ ರೂ .5800/- , ಸಂಚಿತ ವೇತನ ( Gross Salary ) ರೂ .9 ,454/- . 

ಹುದ್ದೆಯ ವರ್ಗಿಕರಣ : 
ಮೀಸಲಾತಿ ಇತರೆ | ಮಹಿಳೆ | ಗ್ರಾಮೀಣ | ಮಾ . ಸೈ | ಕ. ಮಾ . ಅ 
ಪ್ರವರ್ಗ - 1 


ಯೊ . ನಿ. ಅ 


| 


ಅಂ . ಅ 


01. 


| ಒಟ್ಟು 

01 
| 01 


ఒట్టు 


- 01 


ವಿದ್ಯಾರ್ಹತೆ : ಎಸ್.ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಕನ್ನಡ 
ಮತ್ತು ಇಂಗ್ಲಿಷ್ ಎರಡು ಭಾಷೆಗಳಲ್ಲೂ ಹಿರಿಯ ಶ್ರೇಣಿ ಬೆರಳಚ್ಚು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ 
ಕಡೆಯ ದಿನಾಂಕದೊಳಗೆ ಉತ್ತೀರ್ಣರಾಗಿರಬೇಕು. 

ಆಯ್ಕೆಯ ವಿಧಾನ : ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳು ಮತ್ತು 15 ನಿಮಿಷಗಳ ಉಕ್ತಲೇಖನದಲ್ಲಿ ಕೊಡುವ 
ವಿಷಯವನ್ನು ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ 
ಮಾಡಲಾಗುವುದು. 

ಟಿಪ್ಪಣಿ : ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಒಳಗೊಂಡಿದ್ದು , ಅದರಲ್ಲಿ ತೇರ್ಗಡೆಯಾಗಲು ಕನಿಷ್ಠ 50 ಅಂಕಗಳನ್ನು 
ಪಡೆಯಬೇಕು ಮತ್ತು ಸಂದರ್ಶನವು 05 ಅಂಕಗಳನ್ನೊಳಗೊಂಡಿರುತ್ತದೆ . 

ವಿಶೇಷ ಸೂಚನೆ : ಶೀಘ್ರಲಿಪಿಗಾರರ ಹುದ್ದೆಗೆ ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿಗಳು ಲಭ್ಯವಿರದೇ ಇದ್ದ ಪಕ್ಷದಲ್ಲಿ, ಆ ಹುದ್ದೆಯನ್ನು 
ಪರಿಶಿಷ್ಟ ಪಂಗಡದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. 

ಅರ್ಹತಾ ಪರೀಕ್ಷೆಗೆ ಹಾಗೂ ಸಂದರ್ಶನಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳು ಮೈಸೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿಗೆ ತಮ್ಮ 
ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 


ವಯೋಮಿತಿ : 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು 
ಅ. ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
ಆ. ಗರಿಷ್ಠ ವಯೋಮಿತಿ 
ಸಾಮಾನ್ಯ ವರ್ಗ 

| 

35 ವರ್ಷ 
2ಎ , 2ಬಿ, 3ಎ , 3ಬಿ 

38 ವರ್ಷ 
ಪ . ಜಾತಿ, ಪ . ಪಂಗಡ, ಪ್ರವರ್ಗ - 1 

40 ವರ್ಷ 
ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಕೂಡದು. 
ವಯೋಮಿತಿ ಸಡಿಲಿಕೆ : 


ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಆಯಾ ಅಭ್ಯರ್ಥಿಗಳಿಗೆ ನಮೂದಿಸಿರುವ ಮಟ್ಟಿಗೆ 
ಹೆಚ್ಚಿಸಲಾಗುವುದು. 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


೧೭೨೭ 


1. ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 

ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು 
ಕರ್ನಾಟಕ ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ 
ವಯೋಮಿತಿಯನ್ನು ಅವರು ಎಷ್ಟು ವರ್ಷಗಳ ಅವಧಿಗೆ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು 

ವರ್ಷಗಳು ಅಥವಾ 10 ವರ್ಷಗಳ ಅವಧಿ, ಎರಡರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳ ಸಡಿಲಿಕೆಯನ್ನು ನೀಡಲಾಗುವುದು. 
2. ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ, ಅವನು ಸಶಸ್ತ್ರ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಆ ವರ್ಷಗಳಿಗೆ 03 ವರ್ಷಗಳನ್ನು 

ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 
3. ಅಭ್ಯರ್ಥಿಯು ಅಂಗವಿಕಲನಾಗಿದ್ದಲ್ಲಿ, ವಿಧವೆಯಾಗಿದ್ದಲ್ಲಿ ಮತ್ತು ಜೀತ ಕಾರ್ಮಿಕನಾಗಿದ್ದಲ್ಲಿ 10 ವರ್ಷಗಳು. 
4. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ 

ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೊ ಅಥವಾ ಹಿಂದೆ ಸೇವೆ 

ಸಲ್ಲಿಸಿದ್ದಾರೆ ಅಷ್ಟು ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
5. ಅಭ್ಯರ್ಥಿಯು ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ ಪೂರ್ಣ ಕಾಲಿಕ ಪರೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ 

ಕೆಡೆಟ್ ಪರೀಕ್ಷಕನಾಗಿ ಸೇವೆ ಸಲ್ಲಿಸಿದ್ದಷ್ಟು ವರ್ಷಗಳು. 
6. ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮಸಮೂಹ 

ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದ್ದಷ್ಟು 

ವರ್ಷಗಳು . 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ : 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣಪತ್ರವನ್ನು ಪಡೆದು, ಅರ್ಜಿಗಳನ್ನು 
ಸಂಬಂಧಿತ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸಬೇಕು. 
ಅರ್ಜಿ ಸಲ್ಲಿಸುವ ವಿಧಾನ : 

ಈ ಪ್ರಕಟಣೆಯಲ್ಲಿ ಲಗತ್ತಿಸಿರುವ ಅರ್ಜಿ ನಮೂನೆಯನ್ನು ಬೆರಳಚ್ಚು ಮಾಡಿ / ಕಂಪ್ಯೂಟರ್ ಮೂಲಕ ತಯಾರಿಸಿ , ಅರ್ಜಿಯನ್ನು ತಮ್ಮ ಸ್ವಂತ 
ಕೈಬರಹದಲ್ಲಿ ತಮಗೆ ಅನ್ವಯಿಸುವ ಎಲ್ಲಾ ಅಂಕಣಗಳನ್ನು ಭರ್ತಿ ಮಾಡುವುದು. ಅಭ್ಯರ್ಥಿಯು ತನ್ನ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನು 
ಅರ್ಜಿಯ ಮೇಲೆ ಅಂಟಿಸಿ , ಅದರ ಮೇಲೂ ಸಹ ಸಹಿ ಮಾಡುವುದು ಹಾಗೂ ಅರ್ಜಿ ನಮೂನೆಯ ಕೊನೆಯಲ್ಲಿ ಘೋಷಣೆಯ ನಂತರ ಸಹಿ 
ಮಾಡುವುದು . ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯಸ್ಸು ಮತ್ತು ಕೋರಿರುವ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರಗಳನ್ನು ಸಕ್ಷಮ 
ಪ್ರಾಧಿಕಾರಿಗಳಿಂದ ಪಡೆದು, ಅವುಗಳ ನಕಲುಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ ಅರ್ಜಿಯನ್ನು “ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಮೈಸೂರು - 570 005 ”, ಇವರಿಗೆ ದಿನಾಂಕ: 05. 01. 2013ರ ಅಪರಾಹ್ನ 05.00 ಗಂಟೆಯೊಳಗೆ 
ತಲುಪುವಂತೆ ಕಳುಹಿಸುವುದು. ಅರ್ಜಿಯನ್ನು ಕಳುಹಿಸುವ ಲಕೋಟೆಮೇಲೆ ಅಭ್ಯರ್ಥಿಯು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಾನೆ ಎಂಬುದರ 
ಬಗ್ಗೆ ಹುದ್ದೆಯ ಹೆಸರನ್ನು ನಮೂದಿಸುವುದು. 


ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು : 

ಅಭ್ಯರ್ಥಿಗಳು ಈ ಕೆಳಕಂಡ ದಾಖಲಾತಿಗಳ ಸ್ವಯಂ ದೃಢೀಕರಿಸಿದ ಒಂದು ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಸ್ವಯಂ 
ದೃಢೀಕರಣವಿಲ್ಲದ ಲಗತ್ತುಗಳನ್ನು ಪರಿಗಣಿಸಲಾಗುವುದಿಲ್ಲ. 

1. ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ. 
2. ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಎಸ್‌ಎಸ್‌ಎಲ್‌ಸಿ ಅಂಕ ಪಟ್ಟಿ / ಕ್ಯುಮುಲೇಟಿವ್ ರೆಕಾರ್ಡ್ / ಇನ್ನಾವುದೇ ಅಧಿಕೃತ 

ದಾಖಲಾತಿಗಳು. 
3. ವಿದ್ಯಾರ್ಹತೆಯ ಬಗ್ಗೆ ಅಂಕಪಟ್ಟಿಗಳು. 
4. ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ನಮೂನೆ ಡಿ ಯಲ್ಲಿ, ಪ್ರವರ್ಗ -1ರ ಅಭ್ಯರ್ಥಿಗಳು ನಮೂನೆ ಇ ಯಲ್ಲಿ 

ಮತ್ತು 2ಎ, 2ಬಿ, 3ಎ ಮತ್ತು 3ಬಿ ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಎಫ್ ನಲ್ಲಿ ಸಂಬಂಧಿಸಿದ ತಹಸೀಲ್ದಾರರಿಂದ ಜಾತಿ ಮತ್ತು 

ಆದಾಯ ಪ್ರಮಾಣ ಪತ್ರಗಳನ್ನು ಪಡೆದು ಸಲ್ಲಿಸಬೇಕು. 
5. ಅಂಗವಿಕಲ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ವೈದ್ಯಕೀಯ ಪ್ರಮಾಣ ಪತ್ರವನ್ನು ದಿನಾಂಕಃ 19.11.2005ರ ಸರ್ಕಾರದ 

ಅಧಿಕೃತ ಜ್ಞಾಪನಾ ಸಂಖ್ಯೆ: ಸಿಆಸುಇ / 15 /ಸೇನನಿ /2005 ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ 

ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ಸಲ್ಲಿಸಬೇಕು. 
6. ಮಾಜಿ ಸೈನಿಕ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ವಿಮುಕ್ತಿ ಹೊಂದಿದ ಬಗೆಗಿನ 

ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 
ವಿಧವೆಯರು, ಜೀತ ಕಾರ್ಮಿಕರು ಹಾಗೂ ವಯೋಮಿತಿ ರಿಯಾಯಿತಿಗೆ ಅರ್ಹರಾದ ಇನ್ನಿತರರು ವಯೋಮಿತಿ ರಿಯಾಯಿತಿ 
ಕೋರಲು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು. 


೧೭೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


ಭಾಗ - ೫ 


8. ಸ್ವಯಂ ವಿಳಾಸವಿರುವ ರೂ .5 / - ಅಂಚೆ ಚೀಟಿ ಅಂಟಿಸಿರುವ ಲಕೋಟೆಯನ್ನು ಅರ್ಜಿಯೊಂದಿಗೆ ಲಗತ್ತಿಸುವುದು. 
ಷರತ್ತು ಮತ್ತು ನಿಬಂಧನೆಗಳು : 
1. ಮೇಲ್ಕಂಡ ಹುದ್ದೆಗಳು ನೇಮಕಾತಿ ದಿನಾಂಕದಿಂದ 31.03.2015 ರವರೆಗೆ ಮಾತ್ರ ಚಾಲ್ತಿಯಲ್ಲಿದ್ದು, ಗೌರವಾನ್ವಿತ ಉಚ್ಚ ನ್ಯಾಯಾಲಯದ 

ಮುಖ್ಯ ನ್ಯಾಯಮೂರ್ತಿಗಳ ಆದೇಶಾನುಸಾರ ಯಾವುದೇ ಸಂದರ್ಭದಲ್ಲಿಯಾದರೂ ನೇಮಕಾತಿಯನ್ನು ರದ್ದುಗೊಳಿಸಬಹುದಾಗಿರುತ್ತದೆ. 
ಮೇಲ್ಕಂಡ ಹುದ್ದೆಗಳು ಪೂರ್ಣ ಕಾಲಿಕ ( Full time) ಹುದ್ದೆಗಳಾಗಿದ್ದು, ಈ ಹುದ್ದೆಗಳಲ್ಲಿ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ತಮ್ಮ 

ನೇಮಕಾತಿ ಅವಧಿಯಲ್ಲಿ ಬೇರಾವುದೇ ಅರೆಕಾಲಿಕ ಅಥವಾ ಪೂರ್ಣ ಕಾಲಿಕ ಉದ್ಯೋಗಗಳಲ್ಲಿ ತೊಡಗುವಂತಿಲ್ಲ. 
3. ಈ ಹುದ್ದೆಗಳು ಸಂಪೂರ್ಣವಾಗಿ ತಾತ್ಕಾಲಿಕ ಹುದ್ದೆಗಳಾಗಿದ್ದು, ಇದರ ಆಧಾರದ ಮೇಲೆ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಅಥವಾ 

ಇನ್ನಾವುದೇ ಜಿಲ್ಲಾ ನ್ಯಾಯಾಂಗ ಘಟಕಗಳಲ್ಲಿ ಯಾವುದೇ ಹುದ್ದೆಯನ್ನು ಹೊಂದುವ ಅಥವಾ ಹುದ್ದೆಯನ್ನು ಖಾಯಂಗೊಳಿಸುವ ಹಕ್ಕನ್ನು 

ಈ ನೇಮಕಾತಿಯು ಅಭ್ಯರ್ಥಿಗಳಿಗೆ ನೀಡುವುದಿಲ್ಲ. 
4. ಮೇಲ್ಕಂಡ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳ ಸ್ಥಳ ನಿಯೋಜನೆಯನ್ನು ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಖ್ಯ 

ನ್ಯಾಯಮೂರ್ತಿಗಳ ಆದೇಶದ ಮೇರೆಗೆ ಯಾವುದೇ ಸಮಯದಲ್ಲಾದರೂ , ಯಾವುದೇ ಜಿಲ್ಲಾ ನ್ಯಾಯಾಂಗ ಘಟಕಕ್ಕೆ 

ಬದಲಾಯಿಸಬಹುದಾಗಿರುತ್ತದೆ. 
ವಿಶೇಷ ಸೂಚನೆ : 


ಅರ್ಜಿಯೊಂದಿಗೆ ಲಗತ್ತಿಸುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಲಗತ್ತಿಸಿರಬೇಕು ಇಲ್ಲವೇ 
ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು ಮತ್ತು ಕಡ್ಡಾಯವಾಗಿ ಸ್ವಯಂ ದೃಢೀಕರಿಸಿರಬೇಕು. ದಾಖಲಾತಿಗಳನ್ನು ಸ್ವಯಂ ದೃಡೀಕರಿಸಲು ನೀಲಿ ಬಣ್ಣದ 
ಬಾಲ್ ಪಾಯಿಂಟ್ / ಇಂಕ್ ಪೆನ್ನನ್ನು ಬಳಸುವಂತೆ ತಿಳಿಸಲಾಗಿದೆ. 


ಯಾವುದೇ ಅಭ್ಯರ್ಥಿಯು ಸರ್ಕಾರಿ/ ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿತ್ವದ ಬಗ್ಗೆ ಪ್ರಭಾವ ಬೀರಿದರೆ ಅಂತಹ ಅಭ್ಯರ್ಥಿಗಳು 
ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಯಾವುದೇ ಅಭ್ಯರ್ಥಿಯು ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ, ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯುವುದು ಮತ್ತು ಈ 
ಬಗ್ಗೆ ಯಾವುದೇ ಪತ್ರ ವ್ಯವಹಾರವನ್ನು ಮಾಡಲಾಗುವುದಿಲ್ಲ . 

ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ದಿನಾಂಕವು ಸಾರ್ವಜನಿಕ ರಜೆಯಾಗಿದ್ದರೆ ಮುಂದಿನ ಕಛೇರಿ ಕೆಲಸದ ದಿನ ಅರ್ಜಿ ಸಲ್ಲಿಸಲು 
ಕಡೆಯ ದಿನಾಂಕ ಎಂದು ತಿಳಿಯುವುದು. 


ಮೋಹನ್ ಶ್ರೀಪಾದ್ ಸಂಕೊಳ್ಳಿ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , 

ಮೈಸೂರು. 


ಅರ್ಜಿ ನಮೂನೆ 


ರವರಿಗೆ, 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಮೈಸೂರು. 


ಅಭ್ಯರ್ಥಿಯ ಇತ್ತೀಚಿನ 
ಪಾಸ್‌ಪೋರ್ಟ್ ಅಳತೆಯ 
ಭಾವಚಿತ್ರದ ಮೇಲೆ ಸಹಿ 
ಮಾಡಿ ಅಂಟಿಸುವುದು. 


...…..... ತಾತ್ಕಾಲಿಕ 


ತಮ್ಮ ಕಛೇರಿಯ ಅಧಿಸೂಚನೆ ಸಂಖ್ಯೆ ಆಡಳಿತ / ಅ / 4278/2012 ದಿ: 05.12 .2012 ಮೇರೆಗೆ ನಾನು .... 
ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ಈ ಕೆಳಕಂಡ ಮಾಹಿತಿಯನ್ನು ಒದಗಿಸುತ್ತಿದ್ದೇನೆ. 


ಅಭ್ಯರ್ಥಿಯ ಹೆಸರು 
( ದಪ್ಪ ಅಕ್ಷರಗಳಲ್ಲಿ) 
ತಂದೆ / ಗಂಡನ ಹೆಸರು 
ತಾಯಿಯ ಹೆಸರು 
ಜನ್ಮ ದಿನಾಂಕ 
ವಯಸ್ಸು 
( ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ವಯಸ್ಸು) 


ವರ್ಷಗಳು 


ತಿಂಗಳುಗಳು 


ದಿನಗಳು 


ಪುರುಷ 


ಮಹಿಳೆ 


ಲಿಂಗ 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


೧೭೨೯ 


ರಾಷ್ಟ್ರೀಯತೆ 
8 | ಧರ್ಮ ಮತ್ತು ಜಾತಿ 


ವಿವಾಹಿತ 


| 


ಅವಿವಾಹಿತ 


ವೈವಾಹಿಕ ಸ್ಥಿತಿ 


| 


ಪ . ಪಂಗಡ | 


ಪ್ರವರ್ಗ - 1 


3ಎ 


3ಬಿ 


ಮಾ . ಸ್ಯೆ 


| 


ಅಂ . ಅ 


| 


ಯೋ 


. ನಿ . ಅ . 


ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ 
ಗಂಡ ಅಥವಾ ಹೆಂಡತಿ ಇದ್ದಾರೆಯೇ ? 
ನೀವು ಯಾವುದಾದರೂ ಕ್ರಿಮಿನಲ್ 

ಹೌದು 
ಮೊಕದ್ದಮೆಯಲ್ಲಿ ಭಾಗಿಯಾಗಿದ್ದೀರ? 
ನೀವು ಸರ್ಕಾರಿ ಸೇವೆಯಿಂದ ಅಥವಾ 

ಹೌದು 
ಇನ್ನಾವುದಾದರು ಸೇವೆಯಿಂದ ವಜಾ ಆಗಿದ್ದೀರ 
ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರ? 
ಕೋರುವ ಮೀಸಲಾತಿಗಳು 

ಸಾಮಾನ್ಯ 

ಪ . ಜಾತಿ 
(ಕೋರುವ ಮೀಸಲಾತಿಯನ್ನು ಆ ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣ ಪತ್ರದ 2ಎ | 2ಬಿ 
ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 
ನೀವು ಈ ಯಾವುದಾದರು ಮೀಸಲಾತಿ ಅಡಿಯಲ್ಲಿ | ಗ್ರಾಮೀಣ | ಕ. ಮಾ . ಅ | 
ಬರುತ್ತೀರ? 
(ಕೋರುವ ಮೀಸಲಾತಿಯನ್ನು ಆ ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣ ಪತ್ರದ 
ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 
ವಿದ್ಯಾರ್ಹತೆ: 

ತೇರ್ಗಡೆಯಾದ ತಿಂಗಳು 
(ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು 

ಮತ್ತು ವರ್ಷ 
ಸಲ್ಲಿಸತಕ್ಕದ್ದು) 
ಎಸ್. ಎಸ್. ಎಲ್. ಸಿ. 
ಕನ್ನಡ ಬೆರಳಚ್ಚು ( ಕಿರಿಯ ಶ್ರೇಣಿ) 
ಆಂಗ್ಲ ಬೆರಳಚ್ಚು (ಕಿರಿಯ ಶ್ರೇಣಿ) | 
ಕನ್ನಡ ಬೆರಳಚ್ಚು ( ಹಿರಿಯ ಶ್ರೇಣಿ) 
ಆಂಗ್ಲ ಬೆರಳಚ್ಚು ( ಹಿರಿಯ ಶ್ರೇಣಿ) 
ಕನ್ನಡ ಶೀಘ್ರಲಿಪಿ (ಹಿರಿಯ ಶ್ರೇಣಿ) 
ಆಂಗ್ಲ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 
ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರ ? 

ಹೌದು 
( ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣ ಪತ್ರದ 
ನಕಲನ್ನು ಲಗತ್ತಿಸಬೇಕು) 
ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ 


ಗರಿಷ್ಠ ಅಂಕಗಳು 


ಗಳಿಸಿದ 
ಅಂಕಗಳು 


| 


ಇಲ್ಲ 


ಸಂಖ್ಯೆ 


ಅಭ್ಯರ್ಥಿಯ ಅಂಚೆ ವಿಳಾಸ ಮತ್ತು ದೂರವಾಣಿ 

ಸಂಖ್ಯೆ 
19 | ಈ - ಮೇಲ್ ವಿಳಾಸ 

ನಿಮ್ಮ ಸ್ವವಿಳಾಸವಿರುವ ರೂ .5/ - ರ ಅಂಚೆ ಚೀಟಿ 
- ಅಂಟಿಸಿರುವ ಲಕೋಟೆಯನ್ನು ಲಗತ್ತಿಸಿದ್ದೀರ? 

ಈ ಮೇಲ್ಕಂಡ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣವೀಕರಿಸುತ್ತೇನೆ ಹಾಗೂ ಒಂದು ವೇಳೆ ಮೇಲ್ಕಂಡ ಮಾಹಿತಿಗಳು ತಪ್ಪು 
ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತ್ವವನ್ನು ರದ್ದುಪಡಿಸಬಹುದೆಂದು ಘೋಷಿಸುತ್ತೇನೆ. 

ಅಭ್ಯರ್ಥಿಯ ಸಹಿ 


ದಿನಾಂಕಃ 
P . R . 184 


೧೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 

ಭಾಗ - ೫ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 

ಅಧಿಕೃತ ಜ್ಞಾಪನ 
ಸಂಖ್ಯೆ : ಸಿಬ್ಬಂದಿ(1) ಸಿಆರ್‌.57/2012 -13, ದಿನಾಂಕ : 11 /12 /2012 
ವಿಷಯ : ಚಿಕ್ಕಬಳ್ಳಾಪುರ ಜಿಲ್ಲಾ ಕಂದಾಯ ಘಟಕದಲ್ಲಿ ಹೊಸದಾಗಿ ಸೃಜಿಸಿರುವ ಹಾಗೂ ವಿವಿಧ ಕಾರಣಗಳಿಂದ ತೆರವಾದ 

ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ . 
ಉಲ್ಲೇಖ : 1. ಸರ್ಕಾರದ ಆದೇಶ ಸಂಖ್ಯೆ : ಆರ್. ಡಿ.33. ಡಿಎಸ್‌ಪಿ. 2012 , ದಿನಾಂಕ : 05/06/2012. 

2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬೆಂಗಳೂರು ರವರ ಅ.ಸ. ಪ.ಸಂಖ್ಯೆ : 

ಆರ್. ಡಿ.33. ಡಿಎಸ್ ಪಿ .2012 , ದಿನಾಂಕ :21/06 /12. 

3. ಈ ಕಛೇರಿಯ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ : 12 /10 /2012. 
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊಸದಾಗಿ ಸ್ಥಾಪಿಸಲಾಗಿರುವ ನಾಡಕಛೇರಿಗಳಲ್ಲಿ ಸೃಜಿಸಲಾಗಿರುವ ಹಾಗೂ ವಿವಿಧ ಕಾರಣಗಳಿಂದ ತೆರವಾಗಿರುವ 
ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ತುಂಬಲು ಉಲ್ಲೇಖ(1) ಮತ್ತು ( 2) ರಲ್ಲಿ ನೀಡಿರುವ ಸೂಚನೆಗಳ ಮೇರೆಗೆ ಕ್ರಮ 
ವಹಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಉಲ್ಲೇಖ(3) ರಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಹೊರಡಿಸಲಾಗಿರುತ್ತದೆ ಹಾಗೂ ವಿವಿಧ ಮೀಸಲಾತಿ 
ಪ್ರವರ್ಗಗಳಡಿ ಆಯ್ಕೆಯಾದ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವಂತೆ ಸಂಬಂಧಪಟ್ಟ ಜಿಲ್ಲೆಗಳ ಅಧಿಕಾರಿಗಳಿಗೆ ಕೋರಲಾಗಿ, ಪ್ರಸ್ತುತ 
ದಿನಾಂಕದವರೆಗೆ ಸ್ವೀಕೃತವಾಗಿರುವ ಅಭ್ಯರ್ಥಿಗಳು ಸೇರಿ ಸಾಮಾನ್ಯ ವರ್ಗದಡಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳನ್ನು ವೇತನ ಶ್ರೇಣಿ ರೂ . 11600 - 21600 
ರಲ್ಲಿ ಮೂಲವೇತನ ರೂ . 11600/ - ಹಾಗೂ ಇತರೆ ಭತ್ಯೆಗಳನ್ವಯ ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗೆ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ನೇಮಕ ಮಾಡಿ 
ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಸ್ಥಳಗಳಿಗೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 


೫) 


| 


ಅಭ್ಯರ್ಥಿ ಹೆಸರು ಹಾಗೂ ವಿಳಾಸ 

ನಿಯುಕ್ತಿಗೊಳಿಸಿದ ಸ್ಥಳ 
ಶ್ರೀಯುತರಾದ : 

2 
ಸಂಗಪ್ಪ ಮೇಟಿ ಬಿನ್ ಹನುಮಪ್ಪ, 

ಗ್ರಾಮಲೆಕ್ಕಿಗರು, ಜೆ. ವೆಂಕಟಾಪುರ ಕಂದಾಯ ವೃತ್ತ, 
ವೀರೇಸನಗರ ಅಂಚೆ, ನಾಗಬೇನಲ್, ಬಿಜಾಪುರ ಜಿಲ್ಲೆ 

ಶಿಡ್ಲಘಟ್ಟ ತಾಲ್ಲೂಕು 
ರಾಧ ಬಿನ್ ರಾಮಣ್ಣ, 

ಗ್ರಾಮಲೆಕ್ಕಿಗರು, ಹಾರೋಬಂಡೆ ಕಂದಾಯ ವೃತ್ತ, 
ಬೋಜವಾಡ, ಚಕ್ಕರಕಟ್ಟೆ, ಯಾದಗಿರಿ ತಾಲ್ಲೂಕು, ಯಾದಗಿರಿ ಜಿಲ್ಲೆ 

ಚಿಕ್ಕಬಳ್ಳಾಪುರ ತಾಲ್ಲೂಕು 
ಶಿಲ್ಪ ಬಿನ್ ರಘುನಾಥ್, 

ಗ್ರಾಮಲೆಕ್ಕಿಗರು , ನಾಡಕಛೇರಿ, ಅಂಬಾಜಿದುರ್ಗ 
ಗುಟ್ಟೂರು ಗ್ರಾಮ , ಹುತ್ತೂರು ಅಂಚೆ, ಕೋಲಾರ ತಾಲ್ಲೂಕು, ಕೋಲಾರ ಜಿಲ್ಲೆ ಹೋಬಳಿ, ಚಿಂತಾಮಣಿ ತಾಲ್ಲೂಕು 
ಶಿವರಾಯ ಬಿನ್ ನಾರಾಯಣ ದೇವಾಡಿಗ, 

ಗ್ರಾಮಲೆಕ್ಕಿಗರು, ಇಡಗೂರು ಕಂದಾಯ ವೃತ್ತ, 
ಸಂಕಜ್ಜಿ ಮನೆ, ಬೈಯಾರ ಬೈಂದೂರು, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ ಗೌರಿಬಿದನೂರು ತಾಲ್ಲೂಕು 
ಸಂತೋಷ್ ಕುಮಾರ್ ಬಿನ್ ಹನುಮಂತಪ್ಪ, C/o. ವಿ.ಗೋವಿಂದರಾಜು, 

ಗ್ರಾಮಲೆಕ್ಕಿಗರು, ಅಡ್ಡಗಲ್ ಕಂದಾಯ ವೃತ್ತ, 
ವೆಂಕಟಗಿರಿಕೋಟೆ ಗ್ರಾಮ , ದೇವನಹಳ್ಳಿ ತಾಲ್ಲೂಕು, 

ಚಿಕ್ಕಬಳ್ಳಾಪುರ ತಾಲ್ಲೂಕು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
ಕೆ.ಎಸ್. ವರಲಕ್ಷ್ಮಿ ಬಿನ್ ಶಂಕರಪ್ಪ, 

ಗ್ರಾಮಲೆಕ್ಕಿಗರು, ನಾಡಕಛೇರಿ, ಮುರುಗಮಲ್ಲ 
( ಮೊದಲನೇ ಮುಖ್ಯರಸ್ತೆ, 3ನೇ ಕ್ರಾಸ್ , ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 

ಹೋಬಳಿ, ಚಿಂತಾಮಣಿ ತಾಲ್ಲೂಕು 
ಮುತ್ಯಾಲಪೇಟೆ, ಮುಳಬಾಗಿಲು, ಕೋಲಾರ ಜಿಲ್ಲೆ 
ರಮೇಶ್ ಬಿ .ಎನ್. ಬಿನ್ ನಿಂಗಪ್ಪ, 

ಗ್ರಾಮಲೆಕ್ಕಿಗರು, ತೊಂಡೇಬಾವಿ ಕಂದಾಯ ವೃತ್ತ, 
ಬೈರಾಪುರ ಗ್ರಾಮ , ಕೊನೇಹಳ್ಳಿ ಅಂಚೆ, ತಿಪಟೂರು ತಾಲ್ಲೂಕು, ತುಮಕೂರು ಜಿಲ್ಲೆ | ಗೌರಿಬಿದನೂರು ತಾಲ್ಲೂಕು 
ಕೆ.ವಿಜಯಲಕ್ಷ್ಮಿ ಬಿನ್ ಜಿ.ಕೃಷ್ಣಪ್ಪ, 
C /o. ನಂ .827, 3ನೇ ಕ್ರಾಸ್, 3ನೇ ಮುಖ್ಯರಸ್ತೆ, 

ಗ್ರಾಮಲೆಕ್ಕಿಗರು, ಮಂಡಿಕಲ್ ಕಂದಾಯ ವೃತ್ತ, 
ನಾಗಾಭರಣ ನಿಲಯ , ವೀಡಿಯೋಸ್ಕೂಲ್ ಹಿಂಭಾಗ, ನಾಗಸಂದ್ರ, 

ಚಿಕ್ಕಬಳ್ಳಾಪುರ ತಾಲ್ಲೂಕು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ -560073 
ಪುಷ್ಪ ಬಿನ್ ಕರಗಪ್ಪ , 

ಗ್ರಾಮಲೆಕ್ಕಿಗರು , ನಾಡಕಛೇರಿ, ಬಶೆಟ್ಟಿಹಳ್ಳಿ ಹೋಬಳಿ, 
ಕಲ್ಯಾಮರ ಗ್ರಾಮ , ಜಂಗಮಕೋಟೆ ಅಂಚೆ, ಶಿಡ್ಲಘಟ್ಟ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶಿಡ್ಲಘಟ್ಟ ತಾಲ್ಲೂಕು 
ಲಾವಣ್ಯ ಸಿ.ಎನ್. ಬಿನ್ ನರಸಿಂಹಮೂರ್ತಿ, 

ಗ್ರಾಮಲೆಕ್ಕಿಗರು , ಹನುಮಂತಪುರ ಕಂದಾಯ ವೃತ್ತ, 
ಚಿಕ್ಕಕಿರುಗುಂಬಿ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ | ಶಿಡ್ಲಘಟ್ಟ ತಾಲ್ಲೂಕು 


ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭ , ೨೦೧೨ 


೧೭೩೧ 


*)2 


ಅಭ್ಯರ್ಥಿ ಹೆಸರು ಹಾಗೂ ವಿಳಾಸ 

ಶ್ರೀಯುತರಾದ : 


ನಿಯುಕ್ತಿಗೊಳಿಸಿದ ಸ್ಥಳ 


18 


ಮಧುರ ಹೆಚ್. ಆರ್ . ಕೋಂ , ಬಿ .ಎಸ್.ಸೋಮಶೇಖರ್, ನಂ .104 , ಗಣಪತಿ 

ಗ್ರಾಮಲೆಕ್ಕಿಗರು , ಊಲವಾಡಿ ಕಂದಾಯ ವೃತ್ತ, 
ದೇವಾಲಯ ರಸ್ತೆ, ದೇವಸಂದ್ರ, ಕೆ.ಆರ್. ಪುರಂ , ಬೆಂಗಳೂರು- 560024 

ಚಿಂತಾಮಣಿ ತಾಲ್ಲೂಕು 
ಶಿಲ್ಪ ಆರ್‌. ಎಂ . ಕೋಂ . ಶ್ರೀನಾಥ್ ಎನ್., 

ಗ್ರಾಮಲೆಕ್ಕಿಗರು, ಹಂಪಸಂದ್ರ ಕಂದಾಯ ವೃತ್ತ, 
ಗುಜೇಪಲ್ಲಿ ಗ್ರಾಮ , ಪಾತಪಾಳ್ಯ ಅಂಚೆ, ಬಾಗೇಪಲ್ಲಿ ತಾಲ್ಲೂಕು, 

ಗುಡಿಬಂಡೆ ತಾಲ್ಲೂಕು 
ಚಿಕ್ಕಬಳ್ಳಾಪುರ ಜಿಲ್ಲೆ. 
ನವ್ಯಶ್ರೀ ಬಿನ್ ನಾರಾಯಣಸ್ವಾಮಿ ಬಿ . ಸಿ., 

ಗ್ರಾಮಲೆಕ್ಕಿಗರು, ಮೇಲೂರು ಕಂದಾಯ ವೃತ್ತ, 
ಬೈರನಹಳ್ಳಿ ಗ್ರಾಮ ಮತ್ತು ಅಂಚೆ, ಮಾಲೂರು ತಾಲ್ಲೂಕು,ಕೋಲಾರ ಜಿಲ್ಲೆ - 563130 ಶಿಡ್ಲಘಟ್ಟ ತಾಲ್ಲೂಕು 
ಬಸಪ್ಪ ಅಜ್ಜನ್ನನವರ್ ಬಿನ್ ರಾಮಪ್ಪ, 

ಗ್ರಾಮಲೆಕ್ಕಿಗರು , ಅಲ್ಲೀಪುರ ಕಂದಾಯ ವೃತ್ತ, 
ಅಜ್ಜನ್ನನವರ್ ಅಂಚೆ, ಗುಜನಟ್ಟಿ ತಾಲ್ಲೂಕು, ಗೋಕಾಕ, ಬೆಳಗಾಂ - 591312 

ಗೌರಿಬಿದನೂರು ತಾಲ್ಲೂಕು 
ನಾರಾಯಣಗೌಡ ಬಿನ್ ಆಂಜಿನಪ್ಪ, 
ಕಲ್ಲಹಳ್ಳಿ ಗ್ರಾಮ , ಕುಂಬಳಹಳ್ಳಿ ಅಂಚೆ, ಹೊಸಕೋಟೆತಾಲ್ಲೂಕು, 

ಗ್ರಾಮಲೆಕ್ಕಿಗರು, ನಾಡಕಛೇರಿ, ಹೊಸೂರು ಹೋಬಳಿ , 

ಗೌರಿಬಿದನೂರು ತಾಲ್ಲೂಕು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ - 562114, 
ಶ್ವೇತ ಬಿನ್ ಜಿ.ಕೃಷ್ಣಪ್ಪ, 

ಗ್ರಾಮಲೆಕ್ಕಿಗರು, ಹೊಸಹುಡ್ಯ ಕಂದಾಯ ವೃತ್ತ, 
C /o. ನಂ .827, 3ನೇ ಕ್ರಾಸ್ , 3ನೇ ಮುಖ್ಯರಸ್ತೆ, ನಾಗಾಭರಣ ನಿಲಯ, 
ವೀಡಿಯೋಸ್ಕೂಲ್ ಹಿಂಭಾಗ, ನಾಗಸಂದ್ರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ -560073 

ಚಿಕ್ಕಬಳ್ಳಾಪುರ ತಾಲ್ಲೂಕು 
ಸುರೇಶ್ ಬಿ. ವೈ ಬಿನ್ ಯಲ್ಲಪ್ಪ ಎಂ ., 

ಗ್ರಾಮಲೆಕ್ಕಿಗರು , ದಪ್ಪರ್ತಿ ಕಂದಾಯ ವೃತ್ತ, 
ಬತ್ತಲವಾರಿಪಲ್ಲಿ ಗ್ರಾಮ , ವೆಂಕಟಾಪುರ ಅಂಚೆ, 

ಗುಡಿಬಂಡೆ ತಾಲ್ಲೂಕು 
ಬಾಗೇಪಲ್ಲಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 
ಕವಿತ ಟಿ.ಎಸ್., ಬಿನ್ ಗೋಪಾಲಪ್ಪ, 

ಗ್ರಾಮಲೆಕ್ಕಿಗರು , 

ನಾಡಕಛೇರಿ, ಮಂಚೇನಹಳ್ಳಿ ಹೋಬಳಿ, 
ತಿಪ್ಪೇನಹಳ್ಳಿ ಗ್ರಾಮ , ಕ್ಯಾಲನೂರು ಅಂಚೆ,ಕೋಲಾರ ತಾಲ್ಲೂಕು, ಕೋಲಾರ ಜಿಲ್ಲೆ. 

ಗೌರಿಬಿದನೂರು ತಾಲ್ಲೂಕು 
ವೆಂಕಟೇಶ್ ಎನ್. ಬಿನ್ ನಾರಾಯಣಪ್ಪ , 

ಗ್ರಾಮಲೆಕ್ಕಿಗರು , ದಿಬ್ಯೂರುಹಳ್ಳಿ ಕಂದಾಯ ವೃತ್ತ, 
ಮಂಡ್ಯಂಪಲ್ಲಿ ಗ್ರಾಮ , ಪಾಳ್ಯ ಕೆರೆ ಅಂಚೆ, ಬಾಗೇಪಲ್ಲಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ | ಶಿಡ್ಲಘಟ್ಟ ತಾಲ್ಲೂಕು 
ಲಲಿತ ಬಿನ್ ಲಕ್ಷ್ಮೀನಾರಾಯಣ, 

ಗ್ರಾಮಲೆಕ್ಕಿಗರು , ನಾಡಕಛೇರಿ, ತೊಂಡೇಬಾವಿ 
ಭಗತ್‌ಸಿಂಗ್ ರಸ್ತೆ, ವಿದ್ಯಾನಗರ, ಕರೇಕಲ್ಲಹಳ್ಳಿ , 

ಹೋಬಳಿ, ಗೌರಿಬಿದನೂರು ತಾಲ್ಲೂಕು 
ಗೌರಿಬಿದನೂರು ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 
ವರಲಕ್ಷ್ಮಿ ಕೆ.ಎನ್. ಬಿನ್ ಲೇಟ್ ನಾರಾಯಣಸ್ವಾಮಿ 

ಗ್ರಾಮಲೆಕ್ಕಿಗರು, ಸೋಮೇನಹಳ್ಳಿ ಕಂದಾಯ ವೃತ್ತ, 
ಕಣಿತಹಳ್ಳಿ ಗ್ರಾಮ , ಕೊಂಡೇನಹಳ್ಳಿ ಅಂಚೆ, ನಂದಿ ಹೋಬಳಿ, 

ಗುಡಿಬಂಡೆ ತಾಲ್ಲೂಕು 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಗೋಕುಲ ಎಲ್.ಎನ್. ಬಿನ್ ನಾರಾಯಣಸ್ವಾಮಿ ಎಲ್. ವಿ., 
ಲಿಂಗಶೆಟ್ಟಿಪುರ ಗ್ರಾಮ , ಆವುಲಗುರ್ಕಿ ಅಂಚೆ, 

ಗ್ರಾಮಲೆಕ್ಕಿಗರು, ಕುದುರೆಬ್ಯಾಲ್ಯ ಕಂದಾಯ ವೃತ್ತ, 

ಗೌರಿಬಿದನೂರು ತಾಲ್ಲೂಕು 
ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ನಾಗರಾಜ ಹೆಚ್. ಬಿನ್ ಹನುಮಣ್ಣ, 

ಗ್ರಾಮಲೆಕ್ಕಿಗರು, ಡಿ. ಪಾಳ್ಯ ಕಂದಾಯ ವೃತ್ತ , 
| ಗುರುಸಿದ್ದಾಪುರ, ಜಗಳೂರು ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 

ಗೌರಿಬಿದನೂರು ತಾಲ್ಲೂಕು 
ದವಳಸ ಬಿನ್ ಇಸ್ಮಾಯಿಲ್ ಸಾಬ್, 

ಗ್ರಾಮಲೆಕ್ಕಿಗರು, ಪಾತಕೋಟೆಕಂದಾಯ ವೃತ್ತ, 
ಅಂಗಡಿ ಗ್ರಾಮ , ಕೀರುಟಗಿ ಅಂಚೆ, ಸಿಂಧಗಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. ಬಾಗೇಪಲ್ಲಿ ತಾಲ್ಲೂಕು 
ಮೋಹನ್ ಸಿ.ಎಸ್., ಬಿನ್ ಶಿವಶಂಕರಯ್ಯ ಸಿ. ಆರ್ ., 

ಗ್ರಾಮಲೆಕ್ಕಿಗರು , ಕಾದಲವೇಣಿ ಕಂದಾಯ ವೃತ್ತ, 
ಚಿನ್ನಹಳ್ಳಿ, ಕೋಲಾಲ ಹೋಬಳಿ, ಕೊರಟಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. ಗೌರಿಬಿದನೂರು ತಾಲ್ಲೂಕು 
ಷರತ್ತುಗಳು ; 
1. ಎಲ್ಲಾ ಅಭ್ಯರ್ಥಿಗಳು ಆದೇಶ ಸ್ವೀಕರಿಸಿದ 15 ದಿನಗಳ ಒಳಗಾಗಿ ಸ್ಥಳ ನಿಯುಕ್ತಿಗೊಳಿಸಲಾದ ತಾಲ್ಲೂಕು ತಹಶೀಲ್ದಾರರ ಮುಂದೆ ಹಾಜರಾಗಿ 

ಎಲ್ಲಾ ದಾಖಲೆ ಹಾಗೂ ಅಗತ್ಯಪಡಿಸಲಾಗಿರುವ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದು, ತಪ್ಪಿದಲ್ಲಿ 
ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು -1977 ರ ನಿಯಮ 18 ರನ್ವಯ ನೇಮಕಾತಿ ಆದೇಶವನ್ನು 

ರದ್ದುಪಡಿಸಲಾಗುತ್ತದೆ. 
2. ಸಂಬಂಧಪಟ್ಟ ತಾಲ್ಲೂಕು ತಹಶೀಲ್ದಾರರು ಅಭ್ಯರ್ಥಿಗಳ ಎಲ್ಲಾ ಮೂಲ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ , ಅಭ್ಯರ್ಥಿಗಳು ವರದಿ 

ಮಾಡಿಕೊಳ್ಳಲು ಕ್ರಮ ಜರುಗಿಸುವುದು. 


೧೭೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


ಭಾಗ - ೫ 


3 . ಈ ನೇಮಕಾತಿ ಸಂಪೂರ್ಣವಾಗಿ ತಾತ್ಕಾಲಿಕವಾಗಿದ್ದು, ಅಭ್ಯರ್ಥಿಗಳು ಸುಳ್ಳು ದಾಖಲೆಗಳನ್ನು ಸಲ್ಲಿಸಿರುವುದು ಮುಂದೆ ಕಂಡು ಬಂದಲ್ಲಿ 

ನೇಮಕಾತಿಯನ್ನು ರದ್ದುಪಡಿಸಿ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು. 
4. ಅಭ್ಯರ್ಥಿಗಳು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಾಗ ತಪ್ಪದೆ ನಡತೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು ಹಾಗೂ ಅವರ ಸಂಬಂಧಪಟ್ಟ 

ಪೊಲೀಸ್ ಠಾಣೆ ಅಧಿಕಾರಿಗಳಿಂದ ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿಲ್ಲದ ಬಗ್ಗೆ ದೃಢೀಕರಣ ಪತ್ರ 

ಸಲ್ಲಿಸತಕ್ಕದ್ದು. 
5. ಅಭ್ಯರ್ಥಿ ತನ್ನ ಹಾಗೂ ತನ್ನ ಕುಟುಂಬ ಸ್ಥಿರ ಹಾಗೂ ಚರಾಸ್ತಿಗಳ ಘೋಷಣಾ ಪತ್ರಗಳನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಒಂದು 

ತಿಂಗಳ ಒಳಗಾಗಿ ಸಲ್ಲಿಸತಕ್ಕದ್ದು. 
6. ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾದ ಒಂದು ತಿಂಗಳ ಒಳಗಾಗಿ ದೈಹಿಕ ದೃಢತೆ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಭಾರತ 

ಸಂವಿಧಾನಕ್ಕೆ ನಿಷ್ಟೆ ಪ್ರಮಾಣ ಪತ್ರವನ್ನು ( ಪ್ರತಿಜ್ಞಾ ವಿಧಿ) ತಪ್ಪದೆ ಸಲ್ಲಿಸತಕ್ಕದ್ದು. 
7. ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೇಂದ್ರಸ್ಥಾನದಲ್ಲಿ ವಾಸವಿರತಕ್ಕದ್ದು . 
8. ಅಭ್ಯರ್ಥಿಗಳು ಸೇವೆಗೆ ಸೇರಿದ ದಿನಾಂಕದಿಂದ ಎರಡು ವರ್ಷಗಳ ಕಾಲ ಖಾಯಂ ಪೂರ್ವ ಅವಧಿಯಲ್ಲಿ ಕರ್ತವ್ಯ ನಿರ್ವಹಿಸುವುದು 

ಗೂ ಈ ಅವಧಿಯಲ್ಲಿ ನೌಕರರು ಸದರಿ ಹುದ್ದೆಗೆ ನಿಗಧಿಪಡಿಸಲಾದ ಎಲ್ಲಾ ಇಲಾಖಾ ಪರೀಕ್ಷೆಗಳಲ್ಲಿ ಕಡ್ಡಾಯವಾಗಿ 
ತೇರ್ಗಡೆಯಾಗತಕ್ಕದ್ದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಪ್ರೊಬೇಷನರಿ) ನಿಯಮಗಳು -1977 ರನ್ವಯ ಕ್ರಮ ಜರುಗಿಸಲಾಗುವುದು. 
ಕರ್ತವ್ಯಕ್ಕೆ ಹಾಜರಾಗುವಾಗ ಅಭ್ಯರ್ಥಿಗಳ ಈ ಕೆಳಕಾಣಿಸಿದ ಘೋಷಣೆಯಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು “ಗ್ರಾಮಲೆಕ್ಕಿಗರಾಗಿ ನನ್ನ 
ಕೆಲಸವು ಹಂಗಾಮಿ ಎಂದು ನನಗೆ ತಿಳಿದಿದೆ ಮತ್ತು ನನಗೆ ಯಾವುದೇ ಕಾರಣ ಮತ್ತು ಮುಂಗಡ ನೀಡದೆ ನನ್ನನ್ನು ಕೆಲಸದಿಂದ ತೆಗೆದು 
ಹಾಕಬಹುದೆಂಬುವ ವಿಚಾರ ನನಗೆ ತಿಳಿದಿರುತ್ತದೆ ಹಾಗೂ ನಾನು ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮಾವಳಿ 

1977 ರ ಎಲ್ಲಾ ನಿಯಮಾವಳಿಗಳಿಗೆ ಬದ್ಧನಾಗಿರುತ್ತೇನೆ”. 
10 . ಅಭ್ಯರ್ಥಿಗಳನ್ನು ಖಾಯಂ ಪೂರ್ವಾವಧಿಯಲ್ಲಿ ತಪ್ಪದೆ ವೃತ್ತಿ ಬುನಾದಿ ತರಬೇತಿಗೆ ಸಂಬಂಧಿಸಿದ ಕಛೇರಿ ಮುಖ್ಯಸ್ಥರು ನಿಯೋಜಿಸುವುದು. 
11 . ಅಭ್ಯರ್ಥಿಗಳು ರೂ .1,000/ - ಗಳ ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ರೂಪದಲ್ಲಿ ಸಂಬಂಧಿಸಿದ ತಹಶೀಲ್ದಾರರಿಗೆ 

ಸಲ್ಲಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
12. ಅಭ್ಯರ್ಥಿಗಳು ಕಾಲ - ಕಾಲಕ್ಕೆ ಚಾಲ್ತಿಯಲ್ಲಿರುವ ಎಲ್ಲಾ ಸರ್ಕಾರಿ ಕಾಯ್ದೆ - ಕಾನೂನು ನಿಯಮಗಳಿಗೆ ಬದ್ಧವಾಗಿ ಸೇವೆಯನ್ನು ನಿರ್ವಹಿಸತಕ್ಕದ್ದು. 
13. ಅಭ್ಯರ್ಥಿಗಳ ಜೇಷ್ಟತೆಯು ಆಯ್ಕೆ ಪಟ್ಟಿಯಲ್ಲಿ ಇರುವ ಕ್ರಮಕ್ಕೆ ಅನುಗುಣವಾಗತಕ್ಕದ್ದು ಹಾಗೂ ಮುಂದೆ ಸರ್ಕಾರ ಹೊರಡಿಸುವ 
ಕಾನೂನುಗಳಿಗೆ ಒಳಪಟ್ಟಿರುತ್ತದೆ. 

ಅಧ್ಯಕ್ಷರು, 
ಗ್ರಾಮಲೆಕ್ಕಾಧಿಕಾರಿಗಳ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ 

ಹಾಗೂ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ. 


9 . 


ಅಧ್ಯಕ್ಷರು, ಗ್ರಾಮಲೆಕ್ಕಾಧಿಕಾರಿಗಳ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ 

ಹಾಗೂ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಕ್ಕಬಳ್ಳಾಪುರ 


ಅಧಿಸೂಚನೆ 


ಸಂಖ್ಯೆ : ಸಿಬ್ಬಂದಿ(1) ಸಿಆರ್‌. 57 / 2012 - 13, ದಿನಾಂಕ: 12/ 10 /2012 
ಚಿಕ್ಕಬಳ್ಳಾಪುರ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಾಧಿಕಾರಿಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಗಳನ್ನು ಈ ಕಛೇರಿಯ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ : 13- 08 - 2012ರಂತೆ 
ಆಹ್ವಾನಿಸಲಾಗಿರುತ್ತದೆ. ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಅಂತಿಮ ದಿನಾಂಕಕ್ಕೆ ಸ್ವೀಕೃತವಾಗಿರುವ ಅರ್ಜಿಗಳನ್ನು ಅವರು ಅರ್ಜಿಯಲ್ಲಿ ನಮೂದಿಸಿರುವ 
ವಿವರಗಳ ಮೇರೆಗೆ ಅನ್‌ಲೈನ್‌ನಲ್ಲಿ ಜನರಲ್ ಬ್ಯಾಂಕಿಂಗ್ ಪಟ್ಟಿಯನ್ನು ಸಿದ್ಧಪಡಿಸಿ, ಪ್ರಸ್ತುತ ತುಂಬಲಾಗುತ್ತಿರುವ 41 ಹುದ್ದೆಗಳಿಗೆ 1:3 ಅನುಪಾತದಲ್ಲಿ 
ಅಭ್ಯರ್ಥಿಗಳ ಮೂಲದಾಖಲೆಗಳನ್ನು ಪರಿಶೀಲನೆಗೆ ದಿನಾಂಕ : 26 - 09 - 2012 ರಂದು ಹಾಜರುಪಡಿಸಲು ತಿಳುವಳಿಕೆ ಪತ್ರಗಳನ್ನು ಕಳುಹಿಸಿಕೊಡಲಾಗಿ, 
ಪರಿಶೀಲನೆಗೆ ಹಾಜರಾಗಿ ಅಭ್ಯರ್ಥಿಗಳು ಸಲ್ಲಿಸಿದ ಮೂಲದಾಖಲೆಗಳನ್ನು ಪರಿಶೀಲಿಸಿ , ಮೆರಿಟ್ ಹಾಗೂ ಮೀಸಲಾತಿ ನಿಯಮಗಳನ್ವಯ ಅರ್ಹ 
ಅಭ್ಯರ್ಥಿಗಳು ತಾತ್ಕಾಲಿಕ ಪಟ್ಟಿಯನ್ನು ದಿನಾಂಕ : 29 - 09 -2012 ರಂದು ಪ್ರಕಟಿಸಿ, ಅದರಲ್ಲಿನ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಆಕ್ಷೇಪಣೆಗಳು ಏನಾದರೂ 
ಇದ್ದಲ್ಲಿ ಆಕ್ಷೇಪಣೆಗಳನ್ನು ಲಿಖಿತವಾಗಿ ಸಮರ್ಥನೀಯ ದಾಖಲೆಗಳೊಂದಿಗೆ ದಿನಾಂಕ : 05 - 10 - 2012 ರ ಒಳಗಾಗಿ ಈ ಕಛೇರಿಗೆ ಸಲ್ಲಿಸುವಂತೆ 
ಕೋರಲಾಗಿ, ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ, ಇತ್ಯರ್ಥಪಡಿಲಾಗಿರುತ್ತದೆ ಹಾಗೂ ಅಂತಿಮವಾಗಿ ಲಗತ್ತು ಅನುಬಂಧದಲ್ಲಿ ಕಂಡ ಅಭ್ಯರ್ಥಿಗಳು 
ಗ್ರಾಮಲೆಕ್ಕಿಗರ ಹುದ್ದೆಗೆ ಆಯ್ಕೆಯಾಗಿರುವುದಾಗಿ ಅಧಿಸೂಚಿಸಿದೆ. 


ಅಧ್ಯಕ್ಷರು, 
ಗ್ರಾಮಲೆಕ್ಕಾಧಿಕಾರಿಗಳ ನೇಮಕಾತಿ ಮತ್ತು ಆಯ್ಕೆ ಪ್ರಾಧಿಕಾರ 

ಹಾಗೂ ಜಿಲ್ಲಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆ. 


2000 - 35 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


೧೭೩೩ 


FINAL LIST OF THE CANDIDATES SELECTED FOR THE POST OF VILLAGE ACCOUNTANT, CHICKBALLAPUR DISTRICT 

GM 


SI 


Percen 


Ref. No 


Cand . Name 


Father Name 


Address 


Marks 


DOB 


Selected 
Category 
group 


No. 


tage 


SANGAPPA HANAMAPPA METI AT VEERESHANAGAR POST 


201156 


SANGAPPA METI 


HANAMAPPA 


530/600 


88. 333 


20 /07 /1994 


NAGABENAL BIJAPUR 586124 


2 


| 


201743 


RADHA 


RAMANNA 


BHOJAWADA,CHAKKARAKATTA YADAGIRI TALUK GULBARGA 
GULBARGA O 


579/600 


96 .500 


06 -01- 1990 


201573 


SHILPA 


RAGHUNATHA 


GUTTULUR VILLAGE , HUTTURU POST KOLAR TALUK KOLAR O 


579 /600 


96 .500 


14 /08 / 1994 


4 


| 


201640 


SHIVARAYAS 


NARAYANA DEVADIGA 


SHIVARAYA S S /O NARAYANA DEVADIGA SANKKAJJIMANE BIYARA 
BYNDOOR KUNDAPURA TQ UDUPI 576214 


352 /600 


58 .667 


07 -04 - 1975 


200864 


SANTHOSH KUMAR 


HANUMANTHAPPA 


SANTHOSH KUMAR C /O V.GOVINDARAJU VENKATAGIRIKOTTE 
VILLAGE, DEVANAHALLI TALUK BANGALORE RURAL 562110 


576 /600 


96 . 000 


27/05 /1980 


201742 


KS VARALAKSHMI 


SHANKARAPPA 


VARALAKSHMIK S D /O SHANKARAPPA 1ST MAIN 3RD CROSS GOVT 
FIRST GREAD COLLAGE,MUTHYALPET,MULBAGAL KOLAR 563131 


574 /600 


95 .667 


25 /07 /1980 


200606 


RAMESH BN 


NINGAPPA 


S ,O NINGAPPA ,BYRAPURA ,KONEHALLI POST TIPTUR TQ TUMKUR 
572202 


573/600 


95 .500 


30/05/1977 


201734 


SANJAY KUMAR R 


RAJAPPA 


SANJAY KUMAR R S /O RAJAPPA TALIKATTE ,AT POST,HOLALKERE 
TALUK CHITRADURGA 577539 


519 /600 


86 . 500 


03- 11-1994 


200698 


K . VIJAYALAKSHMI 


G .KRISHNAPPA 


C /O NO .827 3RD CROSS , 3RD MAIN , NAGABHARANA NILAYA BEHIND 
VIDEO SCHOOL, NAGASASANDRA , BANGALORE BANGALORE RURAL 
560073 


574 /600 


95.667 


07 - 10 - 1988 


201584 


PUSHVAK 


KARAGAPPA 


KALYAPURA VILLAGE , JANGAMAKOTE POST, SIDLAGHATTA TALUK 
CHIKKABALLAPURA O 


569/600 


94 .833 


07 -02 - 1988 


201943 


LAVANYA . C . N 


NARASIMHAMURTHY 


CHIKKAKIRUGAMBI VILLAGE KESHAVARA POST CHICKBALLAPUR 
TALUK CHIKKABALLAPURA 562101 


569/600 


94 .833 


16/08/ 1992 


202020 


MADHURA. H . R 


RAMAMURTHY H . K 


W /O B . S SOMASHEKARNO 104 .GANAPATHI TEMPAL STREET 
DEVASANDRA K .R . PURM BANGALORE BANGALORE URBAN 560024 


573 /600 


95 .500 


27 /05 /1985 


0228 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೭, ೨೦೧೨ 


237 - 38 


SI 


Percen 


Ref. No 


Cand . Name 


Father Name 


Address 


Marks 


DOB 


Selected 
Category 

group 


No . 


tage 


13 


200703 


SHILPA . R . M 


R . N .MADDIREDDY 


W / O SRINATHA .N ., GUJJIPALLI VILLAGE , PATHAPALYA POST , 
BAGEPALLI TALUK CHIKKABALLAPURA 561207 


569 /600 


94 .833 


20/ 07 / 1990 


W 


14 


201479 


NAVYASHREEN 


NARAYANASWAMY BC 


BYRANAHALLI VILLAGE AND POST MALUR TALUK KOLAR 563130 


545 /600 


90 .833 


26 /05 /1992 


15 


| 


201557 


BASAPPA 
AJJANNAVAR 


RAMAPPA 


BASAPPA RAMAPPA AJJANNAVAR AT POST GUJANATTI TQ GOKAK 
BELGAUM 591312 


336 /600 


56 . 000 


04 -06 - 1973 


16 


| 


201603 


NARAYANA GOWDA 


ANJINAPPA 


KALLAHALLI VILLAGE ,KUMBALAHALLI POST HOSKOTE TALUK , 
BANGALORE RURAL DIST BANGALORE RURAL 562114 


572 /600 


95 .333 


16 /01/ 1985 


17 


200699 


SHWETHA 


G .KRISHNAPPA 


C /O NO .827 3RD CROSS , 3RD MAIN , NAGABHARANA NILAYA BEHIND 
VIDEO SCHOOL , NAGASASANDRA , BANGALORE BANGALORE URBAN 
560073 


569/600 


94 .833 


06 - 10 -1991 


W 


18 


201856 


SURESH BY 


YALLAPPAM 


SURESH B Y S /O YALLAPPA M BATHALAVARAPALLI VILLAGE 
VENKATAPURA POST BAGEPALL CHIKKABALLAPURA 561207 


544 /600 


90 .667 


07 -06 - 1992 


R 


19 


201971 


KAVITHA.T .S 


GOPALAPPA 


THEPPENAHALLI VILLAGE KYALANURU POST KOLAR TALUK KOLAR O 


568/600 


94 .667 


10 - 10 - 1982 


201938 


A . SHILPA 


ADINARAYANAPPA 


PULASANODDU VILLAGE HAMPASANDRA POST GUDIBANDE TALUK 
CHIKKABALLAPURA 562101 


568 /600 


94 .667 


04 -04 - 1991 


W 


SC 


21 


201852 


VENKATESH N 


NARAYANAPPA 


VENKATESH N S / O NARAYANAPPA MANDYAMPAL LI VILLAGE 
PALYAKERE POST BAGEPALLI TAL CHIKKABALLAPURA 563124 


526 /600 


87 .667 


15 /06 / 1992 


22 


200962 


RUDRESHN 


NAGARAJAPPA 


RUDRESH N S/O NAGARAJAPPA MANGAPURA VILLAGE AND POST 
KUDLIGI TALUK BELLARY 583135 


538 /600 


89.667 


28 /03/ 1994 


23 


201087 


LALITHAL 


LAKSHMINARAYANA 


BHAGATH SINGH ROAD VIDYA NAGAR KAREKALLAHALLI 
GOWRIBIDANUR TQ CHIKKABALLAPURA 561208 


537 /600 


89 .500 


02 -02 - 1993 


W 


24 


200278 


VARALAKSHMIKN 


NARAYANASWAMY 


S /O LATE NARAYANASWAMY , KANITHAHALLI VILLAGE , 
KONDENAHALLI POST ,NANDI HOBLI , CHICKBALLAPUR TQ 
CHIKKABALLAPURA 562103 


526 /600 


87 .667 


25 /07 / 1993 


2007 – 38 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


02238 


SU 


Percen 


Ref. No 


Cand . Name 


Father Name 


Address 


Marks 


DOB 


Selected 
Category 
group 


No . 


tage 


25 


201404 


GOKULA LN 


NARAYANASWAMY LV 


S / O NARAYANASWAMY LN . LINGASHATTIPUR VILLAGE , AVALAGURKI 
POST , CHICKBALLAPUR TALUK CHIKKABALLAPURA 562101 


524 /600 


87 .333 


14/ 05/ 1988 


ST 


201465 


SUMITRA KHILARI 


MALLAPPA 


SUMITRA MALLAPPA KHILARI AT/ YALAPATTI POST/ KESAPPANAHATTI 
TQ /GOKAK BELGAUM 591344 


26 


516 /600 


86 .000 


16 /07 / 1994 


W 


200706 


NAGARAJAH 


HANUMANNA 


NAGARAJA H S /O HANUMANNA GURUSIDDAPURA JAGALUR TQ 
DAVANAGERE 577513 


532/600 


88 .667 


10 -08 - 1992 


R 


2A 


28 


201623 


CHANDRAMMA 
CHAKRASALI 


BASAVARAJAPPA 
CHAKRASALI 


CHANDRAMMA CHAKRASALI D /O BASAVARAPPA CHAKRASALI 
ALEGANCHIKERE AT BENDIGERI POST HARAPANAHALLI TQ 
DAVANAGERE 583137 


538 /600 


89.667 


30 / 08 / 1994 


R 


201581 


NAGAVENI. M .A 


ASHWATHAPPA 


MALAKACHARUVAPALLI VILLAGE ,GULURU POST BAGEPALLI TALUK 
CHIKKABALLAPURA 561207 


568 /600 


94 .667 


06 -06 -1993 


201580 


JAYALAKSHMI. B 


BAYAPPA . Y . B 


CHANCHIRAYANAPALLI VILLAGE AND POST BAGEPALLI TALUK 
CHIKKABALLAPURA 561207 


567/600 


94 .500 


05 - 06 - 1993 


201894 


AYYANAHALLI 
KOTRESHA 


AYYANAHALLI MALLEPPA 


AYYANAHALLIKOTRESHA S/O MALLEPPA HARALU POST. KUDLIGI 
TALUK BELLARY 583134 


537 /600 


89. 500 


20 / 02 / 1994 


DEVENDRAPPA 


FAKEERAPPA 


202004 


DEVENDRAPPA KARALINGANNAVAR H NO 375 LIG 12TH CROOS 
NAVANAGAR HUBLI DHARWAR 580025 


322/600 


53.667 


02-05 - 1976 


KARALINGANNAVAR 


KARALINGANNAVAR 


201572 


MAMATHA. B . L . 


LAKSHMINARAYANA 
RAJU . B 


NAGARTHAPET SIDLAGHATTA TOWN CHIKKABALLAPURA 562105 


566 /600 


94 . 333 


07 - 10 - 1975 


2B 


34 


200295 


DAVALASA 


ISMAILSAB ANGADI 


DAVALASA ISMAILSAB ANGADI AT .POST KERUTAGI TQ .SINDAGI 
BIJAPUR 586118 


532/600 


88 .667 


06 -01 - 1994 


| 


35 


201848 


MAHMADRAFEEK D 
BADEGHAR 


DAWALASAB 


MAHMADRAFEEK D BADEGHAR AT POST HUNSHYAL TQ SINDAGI 
BIJAPUR 586118 


426 /600 


71 .000 


15/03/1993 


I 


0223 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೨೭, ೨೦೧೨ 


237 - 38 


Percen 


Ref. No 


Cand . Name 


Father Name 


Address 


Marks 


DOB 


Selected 
Category 

group 


tage 


ЗА 


36 


201033 


HARIKA J 


LAKSHMIDEVAMMA 


C /O SHANKAR REDDY,MARUTHI PROVISITION STORE, NEAR CIVIL 
COURT,GOWRIBIDANUR CHIKKABALLAPURA 561208 


914 /1000 


91. 400 


17/06 /1994 


W 


37 


201288 


MOHAN CS 


LATE 
SHIVASHANKARAIAH CR 


MOHAN C S S /O SHIVASHANKARAIAH C R CHINNAHALLI KOLALA HOBLI 
KORATAGERE TALUK TUMKUR 572140 


538 /600 


89.667 


20 /04 / 1994 


R 


3B 


38 


201871 


KOTRESHA K 


RAMANAGOUDAK 


KOTRESHA K S/O RAMANAGOUDA K KANNANAYAKANAKATTE ATK 
AYYANAHALLI POST KUDLIGI T BELLARY 583134 


538 /600 


89.667 


03 -05 - 1994 


GURUBASAVARAJA . 


39 


201463 


KOTRAPPA TELIGI 


GURUBASAVARAJA . T .K . S /O KOTRAPPA TELIGI, SINGRIHALLI AT POST , 
HARAPANAHALLI TALUK DAVANAGERE 583137 


514 /600 


85 .667 


06 - 05 -1990 


I 


T .K . 


CAT - 1 


40 


| 


201910 


ASHAA 


ASHWATHA NARAYANA C 


NEAR KSRTC BUS STAND KK PETE SIDLAGHATTA CHIKKABALLAPURA 
562105 


537 /600 


89.500 


28 /08/ 1988 


W 


Deputy Commissioner , Chikballapur District and 
Chairman , Village Accountant Recruitment Authority 


PR 189 


